ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸಂಖ್ಯೆ: 2008(2361) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 
ಉತರಿಸುವ ಸಚಿವರು: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


RE ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕರ ಕಛೇರಿಯನ್ನು ವಿಜಯಪುರದಲ್ಲಿ 
' ಪ್ರಾರಂಭಿಸುವ ಬಗ್ಗೆ 

(ಅ) ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 174 ಎಚ್‌.ಎಸ್‌.ಎಚ್‌ 2019, ಬೆಂಗಳೂರು ದಿನಾ೦ಕ: 
24/07/2019ರ ರೀತ್ಯಾ ವಿಜಯಪುರದಲ್ಲಿ ಅಪರ ನಿರ್ದೇಶಕರ ಕಛೇರಿಯನ್ನು 
ಪ್ರಾರಂಭಿಸಲಾಗಿದೆಯೇ ; 


(ಆ) ಪ್ರಾರಂಭವಾಗಿದ್ದಲ್ಲಿ, ಸದರಿ ಕಛೇರಿಯನ್ನು ಯಾವ ವರ್ಷದಲ್ಲಿ ಮತ್ತು ವಿಜಯಪುರದ 
ಯಾವಸ್ಮಳ ಮತ್ತು ಯಾವ ಕಟ್ಟಡದಲ್ಲಿ ಪ್ರಾರಂಭಿಸಲಾಗಿದೆ; ಈ ಕಛೇರಿಗೆ ಸ್ವಂತ ಕಟ್ಟಿಡ 
ಒದಗಿಸಲಾಗಿದೆಯೇ; 

(ಇ) ಸದರಿ ಕಛೇರಿಗೆ ಅವಶ್ಯವಿರುವ ಸಿಬ್ಬಂದಿಗಳನ್ನು ಒದಗಿಸಲಾಗಿದೆಯೇ; 


(ಈ) ಸದರಿ ಕಛೇರಿಯ ಅನುಷ್ಠಾನಕ್ಕಾಗಿ ಬಳಸಲಾಗಿರುವ ಅನುದಾನ ಎಷ್ಟು; ಇಲ್ಲವಾದಲ್ಲಿ 
ಎಷ್ಟು ಅನುದಾನವನ್ನು ಮೀಸಲಿಡಲಾಗಿದೆ; 


(ಉ) ಈ ಕಛೇರಿಯ ಅಧಿಕಾರಿಗಳ ಪ್ರವಾಸಕ್ಕೆ ವಾಹನ ಸೌಲಭ್ಯ ಒದಗಿಸಲಾಗಿದೆಯೇ ? 


